ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ಫೆಬ್ರವರಿ ೫ , ೨೦೧೫ ( ಮಾಘ ೧೬ , ಶಕ ವರ್ಷ ೧೯೩೬ ) 
Bengaluru , Thursday , February 5 , 2015 (Magha 16 , Shaka Varsha 1936 ) 


ಸಂಚಿಕೆ ೬ 
Issue 6 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


PERSONNEL AND ADMINISTRATIVE REFORMS SECRETARIAT 

NOTIFICATION 

NO .DPAR 10 ARB 2014 Bengaluru , Dated : 07 - 11 - 2014 . 
In exercise of the powers conferred by clauses (2 ) and (3) of the Ariticle 166 of the Constitution of India , the Governor of 
Karnataka hereby makes the followinjg rules further to amend the Karnataka Government ( Transaction of Business) Rules, 1977 , 
namely : 

1. Title and commencement :- (1) These Rules may be called the Karnataka Government (Transaction of Business) 

(Amendment) Rules, 2014 . 
( 2 ) They shall come into force on the date of their publication in the official Gazette . 
Amendment of First Schedule :- In the Karnataka Government (Transaction of Business ) Rules , 1977, in the First 
Schedule in item 15 , after the first proviso , the following proviso shall be inserted , namely , 

" Provided further that if the original estimate of work is less than rupees five crores , but later if the revised 
estimate exceeds rupees five crores, then such case shall be brought before the Cabinet " 

By Order and in the name of the Governor of Karnataka, 

Dr.Mangala G .S 
Under Secretary to Government, 
Department of Personnel and Administrative Reforms 

(Service Rules -1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್ 10 ಎಆರ್‌ಬಿ 2014 , ಬೆಂಗಳೂರು, ದಿನಾಂಕ: 07ನೇ ನವೆಂಬರ್ , 2014, 
ಭಾರತ ಸಂವಿಧಾನ 166 ನೇ ಅನುಚ್ಛೇದದ ( 2 ) ಮತ್ತು ( 3) ನೇ ಖಂಡಗಳಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ರಾಜ್ಯಪಾಲರು ಈ ಮೂಲಕ ಕರ್ನಾಟಕ ಸರ್ಕಾರ (ಕಾರ್ಯಕಲಾಪಗಳ ನಿರ್ವಹಣೆ) ನಿಯಮಗಳು , 1977 ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ 
ಮುಂದಿನ ನಿಯಮಗಳನ್ನು ರಚಿಸಿದ್ದಾರೆ, ಎಂದರೆ : 

1 . ಹೆಸರು ಮತ್ತು ಪ್ರಾರಂಭ : - (1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ (ಕಾರ್ಯಕಲಾಪಗಳ ನಿರ್ವಹಣೆ) (ತಿದ್ದುಪಡಿ) ನಿಯಮಗಳು , 2014 
ಎಂದು ಕರೆಯತಕ್ಕದ್ದು. 


( ೧೫೭) 


೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೫ , ೨೦೧೫ 

ಭಾಗ ೪ಎ 
(2) ಇವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು . 
2 . ಮೊದಲನೇ ಅನುಸೂಚಿಯ ತಿದ್ದುಪಡಿ :- ಕರ್ನಾಟಕ ಸರ್ಕಾರದ (ಕಾರ್ಯಕಲಾಪಗಳ ನಿರ್ವಹಣೆ) ನಿಯಮಗಳು, 1977ರ ಮೊದಲನೇ 
ಅನುಸೂಚಿಯ 15ನೇ ಬಾಬಿನ ಮೊದಲ ಪರಂತುಕದ ನಂತರ ಈ ಮುಂದಿನ ಪರಂತುಕವನ್ನು ಸೇರ್ಪಡೆ ಮಾಡತಕ್ಕದ್ದು , ಎಂದರೆ, 

" ಮತ್ತು ಪರಂತು ಕಾಮಗಾರಿಯ ಮೂಲ ಅಂದಾಜು ರೂ .5. 00ಕೋಟಿ ಅಂದಾಜಿಗಿಂತ ಕಡಿಮೆ ಇದ್ದು, ನಂತರ ಪರಿಷ್ಕೃತ ಅಂದಾಜು ರೂ .5.00ಕೋಟಿ 
ಮೀರಿದ್ದಲ್ಲಿ ಅಂತಹ ಪ್ರಕರಣವನ್ನು ಸಚಿವ ಸಂಪುಟದ ಮುಂದೆ ಮಂಡಿಸತಕ್ಕದ್ದು" 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 01 

- ಡಾ . ಮಂಗಳ ಜಿ. ಎಸ್ 
S.C.200 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು - 1) . 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಸಿಎ 12 ಎಆರ್‌ಬಿ 2014, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್, 2014 . 
ಭಾರತ ಸಂವಿಧಾನ 166 ನೇ ಅನುಚ್ಛೇದದ ಕಲಮು (2) ಮತ್ತು (3) ರಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ಸರ್ಕಾರ (ವ್ಯವಹಾರ ಹಂಚಿಕೆ) ನಿಯಮಗಳು , 1977 ಇದಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡಲು ಕೆಳಕಂಡ ನಿಯಮಗಳನ್ನು ಈ ಮೂಲಕ 
ರಚಿಸಿದ್ದಾರೆ, ಎಂದರೆ : 
1 . ಶೀರ್ಷಿಕೆ ಮತ್ತು ಪ್ರಾರಂಭ : - ( 1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ ( ವ್ಯವಹಾರ ಹಂಚಿಕೆ ) ( ತಿದ್ದುಪಡಿ) ನಿಯಮಗಳು , 2014 ಎಂದು 

ಕರೆಯತಕ್ಕದ್ದು. 

( 2) ಇವುಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2 . ಅನುಸೂಚಿ XI ಕ್ಕೆ ತಿದ್ದುಪಡಿ : - ಕರ್ನಾಟಕ ಸರ್ಕಾರ ( ವ್ಯವಹಾರ ಹಂಚಿಕೆ) ನಿಯಮಗಳು, 1977ರ ಅನುಸೂಚಿ XI ರಲ್ಲಿ ( ಇನ್ನು ಮುಂದೆ ಸದರಿ 
ನಿಯಮಗಳೆಂದು ಕರೆಯಲಾಗುವ), 

( ಎ) "ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ" ಎಂಬ ಶೀರ್ಷಿಕೆಗೆ "ಸಂಸದೀಯ ವ್ಯವಹಾರಗಳ ಇಲಾಖೆ " ಎಂಬ ಪದಗಳನ್ನು 
ಪ್ರತಿಸ್ಥಾಪಿಸತಕ್ಕದ್ದು . 

( ಬಿ) " ಡಿ ನೌಕರಿ ಭರ್ತಿ ನಿಯಮಗಳು ಮತ್ತು ನೇಮಕಗಳು" ಉಪಶೀರ್ಷಿಕೆಯಡಿಯಲ್ಲಿ " ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ " 
ಎಂಬ ಪದಗಳು ಬರುವಲ್ಲೆಲ್ಲ " ಸಂಸದೀಯ ವ್ಯವಹಾರಗಳ ಇಲಾಖೆ " ಎಂಬ ಪದಗಳನ್ನು ಪ್ರತಿಷ್ಟಾಪಿಸತಕ್ಕದ್ದು. 

3. ಅನುಸೂಚಿ XI-A ಕ್ಕೆ ತಿದ್ದುಪಡಿ :- ಸದರಿ ನಿಯಮಗಳ ಅನುಸೂಚಿ XI- A ರಲ್ಲಿ "ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ" ಎಂಬ 
ಶೀರ್ಷಿಕೆಗೆ "ಕಾನೂನು ಇಲಾಖೆ" ಎಂಬ ಪದಗಳನ್ನು ಪ್ರತಿಷ್ಟಾಪಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ . ಮಂಗಳ ಜಿ . ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು - 1). 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO.DCA 12 ARB 2014 Bangalore, Dated : 21 - 10- 2014, 


In exercise of the powers conferred by clauses (2 ) and (3) of the Ariticle 166 of the Constitution of India , the Governor of 
Karnataka hereby makes the followinjg rules further to amend the Karnataka Government ( Allocation of Business ) Rules , 1977 , namely 


Title and Commencement :- ( 1 ) These Rules may be called the Karnataka Government (Allocation of Business ) (Amendment) 
Rules, 2014, 
(2 ) They shall come into force from the date of their publication in the officialGazette. 
Amendment of Schedule XI :- In Schedule XI to the the Karnataka Government (Allocation of Business) Rules , 1977 , 
(hereinafter referred to as the said rules), 
(a) For the heading " DEPARTMENT OF PARLIAMENTARY AFFAIRS AND LEGISLATION ",the words " DEPARTMENT 

OF PARLIAMENTARY AFFAIRS " shall be substituted ; 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಫೆಬ್ರವರಿ ೫ , ೨೦೧೫ 


೧೫೯ 


(b ) Under the sub -heading " D . Recruitment Rules and Appointments " for the words " Department of Parliamentary 

Affairs and Legislation " wherever they occur, the words " Department of Parliamentary Affairs " shall be 

substituted ; 
Amendment of Schedule XI-A :- In Schedule XI-A to the said rules , for the heading " DEPARTMENT OF LAW , JUSTICE AND 
HUMAN RIGHTS" the words " LAW DEPARTMENT" shall be substituted ; 


3. 


P . R. 02 
S . C. 200 


By Order and in the name of the Governor ofKarnataka , 

Dr.Mangala G . S 

Under Secretary to Government, 
Department of Personnel and Administrative Reforms 

(Service Rules - 1 ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 09 ಎಆರ್‌ಬಿ 2013, ಬೆಂಗಳೂರು, ದಿನಾಂಕ: 07ನೇ ನವೆಂಬರ್, 2014. 
ಭಾರತ ಸಂವಿಧಾನದ 166 ನೇ ಅನುಚ್ಛೇದದ ಕಲಮು (2) ಮತ್ತು (3) ರಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ರಾಜ್ಯಪಾಲರು ಕರ್ನಾಟಕ ಸರ್ಕಾರ ( ಕೆಲಸಗಳ ಹಂಚಿಕೆ) ನಿಯಮಗಳು, 1977 ಇದಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಕೆಳಕಂಡ ನಿಯಮಗಳನ್ನು 
ಈ ಮೂಲಕ ರಚಿಸಿದ್ದಾರೆ, ಎಂದರೆ : 
1 . ಶೀರ್ಷಿಕೆ ಮತ್ತು ಪ್ರಾರಂಭ : - (1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ (ಕೆಲಸಗಳ ಹಂಚಿಕೆ) (ತಿದ್ದುಪಡಿ) ನಿಯಮಗಳು , 2014 ಎಂದು 

ಕರೆಯತಕ್ಕದ್ದು. 

( 2 ) ಇವುಗಳು, ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರುತ್ತದೆ . 
2. ಅನುಸೂಚಿ XII-ಎ ಗೆ ತಿದ್ದುಪಡಿ :- ಕರ್ನಾಟಕ ಸರ್ಕಾರದ (ಕೆಲಸಗಳ ಹಂಚಿಕೆ) ನಿಯಮಗಳು, 1977ರಲ್ಲಿ ( ಇನ್ನು ಮುಂದೆ ಸದರಿ 
ನಿಯಮಗಳೆಂದು ಕರೆಯಲಾಗುವ) ಅನುಸೂಚಿ XIII-ಎ ಯಲ್ಲಿ, 

(1) "ಎ.ನೀರಾವರಿ ಶೀರ್ಷಿಕೆಯಡಿಯಲ್ಲಿ ಕ್ರಮ ಸಂಖ್ಯೆ . 4 ಸಣ್ಣ ನೀರಾವರಿ ವಲಯಗಳು " ನ್ನು ಕೈಬಿಡತಕ್ಕದ್ದು; 
(ii) "ಎ. ಎ. ಅಂತರ್ಜಲ" ಶೀರ್ಷಿಕೆ ಮತ್ತು ಅದರಡಿಯಲ್ಲಿ ಸಂಬಂಧಿಸಿದ ನಮೂದುಗಳನ್ನು ಕೈಬಿಡತಕ್ಕದ್ದು; ಮತ್ತು 

(iii) ಬಿಬಿ, ಪ್ರವಾಹ ನಿಯಂತ್ರಣ ಮತ್ತು ನಿರ್ವಹಣೆ" ಶೀರ್ಷಿಕೆಯಡಿಯಲ್ಲಿ "ಕಡಲ ಗೋಡೆ ನಿರ್ಮಾಣಕ್ಕೆ " ಎಂಬ ಪದಗಳ ನಂತರ ಮತ್ತು ಸಣ್ಣ 
ನೀರಾವರಿಗೆ ಸಂಬಂಧಿಸಿದ ಪ್ರವಾಹ ನಿಯಂತ್ರಣ ಮತ್ತು ಸಂರಕ್ಷಣಾ ಕಾಮಗಾರಿಗಳಿಗೆ" ಎಂಬ ಪದಗಳನ್ನು ಸೇರ್ಪಡೆ ಮಾಡತಕ್ಕದ್ದು. 

2. ಅನುಸೂಚಿ XIII- ಬಿ ರ ಸೇರ್ಪಡೆ : - ಸದರಿ ನಿಯಮಗಳ ಅನುಸೂಚಿ XIII-ಎ ನಂತರ, ಈ ಕೆಳಕಂಡದ್ದನ್ನು ಸೇರ್ಪಡೆ ಮಾಡತಕ್ಕದ್ದು ಎಂದರೆ, 


ಅನುಸೂಚಿ XIII - ಬಿ 
ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ 

- ಎ. ಸಣ್ಣ ನೀರಾವರಿ 
1. 40 ರಿಂದ 2000 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶ ಹೊಂದಿರುವ ಕೆರೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ. 
2 . ಹೊಸಕೆರೆ, ಇಂಗು ಕೆರೆಗಳ ನಿರ್ಮಾಣ. 
3. ಬಾಂದಾರ, ಸೇತುವೆ ಸಹಿತ ಬಾಂದಾರ ಮತ್ತು ಕಿಂಡಿ ಅಣೆಕಟ್ಟುಗಳು. 
4 . ಮೇಲೆ ಏತ ನೀರಾವರಿ ಯೋಜನೆಗಳು. 
5. ಸಣ್ಣ ನೀರಾವರಿಗೆ ಸಂಬಂಧಿಸಿದ ಪ್ರವಾಹ ನಿಯಂತ್ರಣ ಮತ್ತು ಸಂರಕ್ಷಣಾ ಕಾಮಗಾರಿಗಳು. 
6. ಸಣ್ಣ ನೀರಾವರಿ ವಲಯಗಳು 

ಬಿ . ಅಂತರ್ಜಲ ವಿಭಾಗ 
ಅಂತರ್ಜಲಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳು 

ಸಿ. ಜಲಸಂವರ್ಧನಾ ಯೋಜನಾ ಸಂಘ 
ಜಲಸಂವರ್ಧನಾ ಯೋಜನಾ ಸಂಘಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 

- ಡಿ. ಸಂಹಿತೆಗಳು ಮತ್ತು ಕೈಪಿಡಿಗಳು 
ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಆಡಳಿತ ನಿಯಂತ್ರಣದ ಅಡಿಯಲ್ಲಿ ಬರುವ ಇಲಾಖೆಗಳಿಗೆ ಸಂಬಂಧಿಸಿದ 
ಸಂಹಿತೆಗಳನ್ನು ಮತ್ತು ಕೈಪಿಡಿಗಳನ್ನು ಸಿದ್ಧಪಡಿಸುವುದು. 


೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೫ , ೨೦೧೫ 

ಭಾಗ ೪ಎ 
ಇ, ನೌಕರಿಭರ್ತಿ ನಿಯಮಗಳು ಮತ್ತು ನೇಮಕಗಳು 
1. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಆಡಳಿತ ನಿಯಂತ್ರಣದ ಅಡಿಯಲ್ಲಿ ಬರುವ ಸೇವೆಗಳಿಗೆ ಮತ್ತು ಹುದ್ದೆಗಳಿಗೆ 
ಸಂಬಂಧಿಸಿದ ನೌಕರಿಭರ್ತಿ ನಿಯಮಗಳು. 

2. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಡಿಯಲ್ಲಿ ಬರುವವರನ್ನು ಹೊರತುಪಡಿಸಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ 
ಇಲಾಖೆಯ ಆಡಳಿತ ನಿಯಂತ್ರಣದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಮತ್ತು ಸಿಬ್ಬಂದಿಯ ನೇಮಕಗಳು, ಸ್ಥಳ ನಿಯುಕ್ತಿಗಳು, 
ವರ್ಗಾವಣೆಗಳು , ರಜೆ ಇತ್ಯಾದಿ. 


5 


ಆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ . ಮಂಗಳ ಜಿ.ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು -1). 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO . DPAR 09 ARB 2013 Bengaluru , Dated : 07 - 11 - 2014 . 


In exercise of the powers conferred by clauses (2 ) and (3) of the Ariticle 166 of the Constitution of India , the Governor of 
Karnataka hereby makes the following rules further to amend the Karnataka Government (Allocation of Business ) Rules, 1977 , namely : 
1 . Title and Commencement :- (1) These Rules may be called the Karnataka Government (Allocation of Business) (Amendment) 

Rules , 2014. 
(2 ) They shall come into force on the date of their publication in the official Gazette. 
Amendment of Schedule XIII- A :- In the Karnataka Government (Allocation of Business ) Rules , 1977 , (hereinafter referred to 

as the said rules ) in the Schedule XIII- A , 
(i) Under the heading "A. Irrigation item no."4. Minor Irrigation Zones" shall be omitted ; 
(ii) The heading " AA . Ground Water" and entries relating thereunder shall be omitted ; and 
(iii) Under the heading " BB . Flood control and Management" after the words " Construction of Sea Walls " the words " and Flood 

control and protection works pertaining to minor irrigation " shall be inserted . 
2. Insertion of Schedule XIII-B :- After Schedule XIII-A , ofthe said rules, the following shall be inserted , namely , 


SCHEDULE XIII - B 


Minor irrigation and ground Water DevelopmentDepartment 

A . Minor Irrigation 


೧ 


೧ 


1. Development and maintenance of tanks having 40 to 2000 hectares of catchment area . 

Constructioon ofnew tanks and percolation tanks . 
Construction of barrages, barrages with bridge and vented dams. 

Surface lift irrigation schemes . 
5 . Flood control and protection works pertaining to minor irigation . 
6 . Minor Irrigation Zones . 

B . Ground Water Division 
All matters pertaining to Ground water 


C . Jalasmvardhana Yojana Sangha 
Allmatters pertainiing to Jalasamvardhana Yojana Sangha 


D . Codes and Manuals 


Preparation of Codes and Manuals in respect of departments under its administrative control. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೫ , ೨೦೧೫ 


೧೬೧ 


E. Recruitment Rules and Appointments 
1. Recruitment rules relating to the services and posts under the administrative control of Minor Irrigation and Ground water 

Development Department. 
2 . Appiointments , postings , transfers , leave , etc ., of the officers and staff working under the administrative control of Minor 

Irrigation and Ground water Development Department except those coming under the Department of Personnel and 
Administrative Reforms. 

By Order and in the name of the Governor of Karnataka , 
P . R . 03 

Dr.Mangala G .S 

Under Secretary to Government, 
S . C. 200 

Department of Personnel and Administrative Reforms 

(Service Rules -1) 
HOME SECRETARIAT 

NOTIFICATION 
NO. HD 179 : POP : 2014 ( P-1), Bengaluru, Dated : 09- 01 -2015 
In exercise of the powers conferred by clause (s) read with clause (v ) of section 2 of the Code of Criminal Procedure , 1973 
(Central Act 2 of 1974 ), and in partialmodification of notifications issued in this behalf , the Govenrnment of Karnataka , hereby declare 
that with effect from the date of publication of this notification in the Official Gazette , the areas and places specified in column (3 ) of the 
schedule below , shall cease to be within the jurisdiction of the police station specified in column (4 ) thereof and the said areas and 
places shall be included within the jurisdiction of the police station specified in column (2 ) thereof. 

SCHEDULE 


Name of the Unit / 
Sub - Division /Police Circle 


Name of the Police Station 
in which the area and places 
mentioned in column (3 ) 

shall be included 


Name of the Areas and 

places 


Name of the Police Station 
from whose jurisdiction the 
areas and placesmentioned 
in column (3) shall be 

eycluded 
excluded 


1 


- 


2 


4 


Gadag Sub -Division 


Gadag District, 
Gadag Sub - Division 


Naragund 
Sub - Division 
Police Station 


3 
Jurisdiction of Ron Police 
Station , Gajendragada Police 
Station , Naregal Police 
Station, Naragund Police 
Station and Mundaragi Police 
Station 


By Order and in the name of the Governor ofKarnataka , 
P . R . 79 

H .R . Puttegowda 

Under Secretary to Government, 
SC- 50 

HomeDepartment, (Police Expenditure ). 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಮಮಇ 263 ಮಭಾಬ 2014, ಬೆಂಗಳೂರು, ದಿನಾಂಕ : 24ನೇ ನವೆಂಬರ್ , 2014 
ಶ್ರೀಮತಿ ದಾಕ್ಷಾಯಿಣಿ ಬಸವರಾಜ್ , ನಂ . 93, ಬಸವ ಸೌರಭ, 9ನೇ ಮುಖ್ಯರಸ್ತೆ, 5ನೇ ಅಡ್ಡರಸ್ತೆ, ರಾಜಾಜಿನಗರ, ಸತ್ತೂರು, ಧಾರವಾಡ ಇವರನ್ನು 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲು ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಕರ್ನಾಟಕ 
ಬಾಲವಿಕಾಸ ಅಕಾಡೆಮಿಯ ಅಧ್ಯಕ್ಷರ ಹುದ್ದೆಗೆ ನಾಮನಿರ್ದೇಶನ ಮಾಡಿ , ನೇಮಿಸಲಾಗಿದೆ . 

ಅಕಾಡೆಮಿಯು ಸರ್ಕಾರಿ ಆದೇಶ ಸಂಖ್ಯೆ: ಮಮಇ 215 ಮಭಾಬ 2008, ದಿನಾಂಕ : 30 -10 - 2008 ರಲ್ಲಿನ ಅನುಬಂಧದಲ್ಲಿ ನಿಗದಿಪಡಿಸಿರುವ 
ಪರಿಮಿತಿಯಲ್ಲಿ ಕಾರ್ಯನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R 43 

ಸರಸಾ, 
SC 200 

ಸರ್ಕಾರದ ಅಧೀನ ಕಾರ್ಯದರ್ಶಿ -1, 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 

ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ 


೧೬ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೫ , ೨೦೧೫ 


ಭಾಗ ೪ಎ 


ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ತೋಣ18 ರೇವಿ2014 , ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್, 2014 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ತೋಇ 18 ರೇವಿ 2014 , ದಿನಾಂಕ: 26- 03 - 2014ರಲ್ಲಿನ ಅನುಬಂಧ- 1ರಲ್ಲಿರುವಂತೆ 
ದಿನಾಂಕ: 10 - 04 - 2006ಕ್ಕೆ 10 ವರ್ಷಗಳ ಸೇವೆ ಪೂರೈಸದ 32 ಮಂದಿ ದಿನಗೂಲಿ ನೌಕರರು ಮತ್ತು 01 ಮಾಸಿಕ ವೇತನ ನೌಕರರುಗಳ ಕ್ರಮ ಸಂಖ್ಯೆ: 52, 
174, 188, 196 , 247 , 257 , 313 , 322, 365 , 421, 439 , 453, 463, 504 , 505 , 506, 507 , 508, 518, 521, 523 , 524 , 525, 529 , 536, 
550 , 553, 554, 576, 577, 578, 579, 587ನ್ನು ಮತ್ತು ಅನುಬಂಧ -2ರಲ್ಲಿರುವಂತೆ 46 ( ನಲವತ್ತಾರು) ಮಂದಿ ಮರಣ / ವಯೋ ನಿವೃತ್ತಿಗೊಂಡ 
ದಿನಗೂಲಿ ನೌಕರರುಗಳ ಹೆಸರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕೈಬಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR44 

ಎಂ . ಬಿ. ವಿಜಯಕುಮಾರ್ 
Sc 150 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ತೋಟಗಾರಿಕೆ ಇಲಾಖೆ (ರೇಷ್ಮೆ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:24 :ಎಲ್‌ಜಿಜಿ:2014, ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್ , 2014 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94( ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಯಾದಗಿರಿ ಜಿಲ್ಲೆ, ಗುರುಮಿಟ್ಕಲ್ 
ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿಲಾಗಿದೆ. 


ಕ್ರಸಂ. 


ವಿಧಾನಸಭಾ ಕ್ಷೇತ್ರ 
ಗುರುಮಿಟ್ಕಲ್ 


ಪ್ರವರ್ಗ 
ಅಧ್ಯಕ್ಷರು 


ಸದಸ್ಯರ ಹೆಸರು & ವಿಳಾಸ 
| 1. ಶ್ರೀ ಬಾಬುರಾವ ಚಿಂಚನಸೂರ, 

ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು 
2. ಶ್ರೀ ಚಂದ್ರಶೇಖರ ಬಿನ್ ಮರಿಯಪ್ಪ, 

- ಬಾಡಿಯಾಳ, ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ 
3. ಶ್ರೀ ಚಂದ್ರಕಾಂತ್ , 

ಹತ್ತಿಕುಣಿ, ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ 
4. ಶ್ರೀಮತಿ ಕಮಲಮ್ಮ , 

ಕರಣಗಿ, ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ 
5. ತಹಶೀಲ್ದಾರರು, ಯಾದಗಿರಿ ತಾಲ್ಲೂಕು 

( ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು) 


ಸದಸ್ಯರು 
( ಸಾಮಾನ್ಯ) 

ಸದಸ್ಯರು 
( ಪ. ಪಂಗಡ) 


ಸದಸ್ಯರು 


( ಮಹಿಳೆ ) 


ಸದಸ್ಯ 


ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR 45 

ಮಹಾಂತೇಗೌಡ ಎಸ್ . ಎಲ್ . 
S . C - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ:08: ಎಲ್‌ಜಿಐ:2014, ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್ , 2014 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94 ( ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬೀದರ್ ಜಿಲ್ಲೆ , ಔರಾದ್ ವಿಧಾನಸಭಾ 
ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿಲಾಗಿದೆ . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೫ , ೨೦೧೫ 


೧೬೩ 


ಕ್ರ. ಸಂ . 


ಪ್ರವರ್ಗ 


ವಿಧಾನಸಭಾ ಕ್ಷೇತ್ರ 

ಔರಾದ್ 


ಅಧ್ಯಕ್ಷರು 


ಸದಸ್ಯರು 
( ಸಾಮಾನ್ಯ) 


ಸದಸ್ಯರ ಹೆಸರು & ವಿಳಾದ 
1. ಶ್ರೀ ಪ್ರಭು ಬಿ. ಚೌವ್ಹಾಣ್ , 

ಔರಾದ್ ವಿಧಾನ ಸಭಾ ಕ್ಷೇತ್ರ 
2 . ಶ್ರೀ ಸಿದ್ದು ಬೋರ್ಗಿ , 

ಬೋರ್ಗಿ ಅಂಚೆ, ಔರಾದ್ ತಾಲ್ಲೂಕು 
3. ಶ್ರೀ ಶಿವಕುಮಾರ್ ಮೇತ್ರೆ 

ಬೆಳಕುಣಿ ( ಬಿ) ಅಂಚೆ, ಔರಾದ್ ತಾಲ್ಲೂಕು, 
4 . ಶ್ರೀಮತಿ ಸೇಷಾಬಾಯಿ ಗವಳಿ, 

ಕಮಲನಗರ , ಔರಾದ್ ತಾಲ್ಲೂಕು 
5. ತಹಶೀಲ್ದಾರರು, 

ಔರಾದ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು 


ಸದಸ್ಯರು 


( ಪ . ಜಾತಿ) 
ಸದಸ್ಯರು 
( ಮಹಿಳೆ ) 


| 


ಸದಸ್ಯ 
ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR 46 

ಮಹಾಂತೇಗೌಡ ಎಸ್ .ಎಲ್. 
S. C - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ -3) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 193 ಎಲ್‌ಎಡಿ 2014 , ಬೆಂಗಳೂರು, ದಿನಾಂಕ: 02 - 12 -2014 . 
ಶ್ರೀ ಸತೀಶ್‌ಕುಮಾರ್, ಅಪರ ಸರ್ಕಾರಿ ವಕೀಲರು, ಬಂಟ್ವಾಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಮುಂದಿನ ಆದೇಶದವರೆಗೆ ಬೆಳ್ತಂಗಡಿಯ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ದಾಖಲಾಗುವ ಸಿವಿಲ್ ಪ್ರಕರಣಗಳಲ್ಲಿ ಹಾಜರಾಗಿ ನಿರ್ವಹಿಸಲು ಹೆಚ್ಚುವರಿ 
ಪ್ರಭಾರದಲ್ಲಿರಿಸಲಾಗಿದೆ. ಸದರಿ ವಕೀಲರು ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 15 (0)(II) ರ ಅನ್ವಯ ಪ್ರಯಾಣ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. 


PR47 


S . C - 25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ , ದೇವಿಕ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಕಾನೂನು ಇಲಾಖೆ ( ಆಡಳಿತ- 2 ) 
ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಪ್ರಣ 147 ಪ್ರವಾನಿ 2014 , ಬೆಂಗಳೂರು, ದಿನಾಂಕ: 24ನೇ ನವೆಂಬರ್ , 2014 , 


ಶ್ರೀ ಎಸ್. ಎ . ಹುಸೈನ್, ಬೆಂಗಳೂರು, ಇವರನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ , ಬೆಂಗಳೂರು, ಇದರ ಅಧ್ಯಕ್ಷರನ್ನಾಗಿ 18 
ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮನಿರ್ದೇಶನ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ರವಿಮೂರ್ತಿ 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 
P . R . 58 

ಪ್ರವಾಸೋದ್ಯಮ ಇಲಾಖೆ. 
HOME SECRETARIAT 

NOTIFICATION 

No . HD 11 CNA 2014 Bengaluru , Dated . 3/ 18 -11 - 2014, 
The Notification No . BM /2014 - 15 /Bkg , dated : 26 .08. 2014 of Films Division Ministry of Information & Broadcasting , Bengaluru is 
hereby republished : 

No. BM /2014 -15 /Bkg 
Films Division Govenment of India ,Ministry of Information & Broadcasting Bengaluru , dated : 26 .08 .2014 . 


R .N .I. No.KARBIL /2001/47147 POSTAL REGN. No. RNP/KA/BGS/2202/2014 -16 
Licensed to post without prepayment WPP No . 297 


೧೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೫ , ೨೦೧೫ 


ಭಾಗ ೪ 


NOTIFICATION 
The following is the brief of the final release schedule for the month of August. 2014 that has to be released in the theatrical 
circuits in Karnataka State by the Films Division , Ministry of Information & Broadcasting , Bengaluru : 

FINAL RELEASE SCHEDULE FOR THE MONTH OF August 2014 . 


Col/ 


Release 

Date 


Title 


Mtrs 


Synopsis 


Produced by 


B & W 


127 


01 . 08.2014 | Green is Hue | Col 

of life 


Man has come a long way along the path of Evolution , 
but he has not mastered the destructive side of his 
nature . Using the tools of technology man has 
manipulated his environment to the point where nature 
itself is threatened with extinction . 


Films Division , 
Ministry of 
Information and 
Broadcasting 
Government of 
India , Mumbai 
400026 


| Col 


| 66.45 | The film is based on prenatal sex determination test. 


08 . 08 . 2014 | Female 

Foeticide 


| 


84 


15 . 08 .2014 | Universal 

Peace 


This "Haiku " disseminates a simple message of peace . 
The path of Dharma is indestructible- immortal and will 
continue to spread as long as the universe exists like 
the "Dharma Chakra " continue toretate 


22 . 08 . 2014 | Zara Sochiye 


Col 


3 mins 


Film to motivate people not to disfigure the historical 
monuments by writing names or messages or any other 
way. 


| 99.36 


29 . 08. 2014 | Gandhi Teerth | Col 

Jalgaon 


"Gandhi Teerth Jalgaon " is a visual Journey through 
the Gandhi Research Foundation exploring the life and 
philosophy of the Mahatma. 


MA . SELVAM 

Sr. Br. Manager 
BY ORDER AND IN THE NAME OF THE GOVERNOR OF KARNATAKA 

D .S . JOGOJE 
Under Secretary to Government, 
Home Department (Prison and Cinema) 


P . R . 61. 


ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪ್ರಣ 148 ಪ್ರವಾಸಿ 2014, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್, 2014 , 
ಶ್ರೀ ಅಸಗೊಡು ಜಯಸಿಂಹ , ನಂ . 352, ಶ್ರೀ ರಂಗ ವಿಠಲ ನಿಲಯ , 2ನೇ ಮುಖ್ಯ ರಸ್ತೆ, 14ನೇ ಅಡ್ಡ ರಸ್ತೆ, 8ನೇ ಬ್ಲಾಕ್ , ಜಯನಗರ, 
ಬೆಂಗಳೂರು- 560070 , ಇವರನ್ನು ಅರಣ್ಯ ವಸತಿ ಮತ್ತು ವಿಹಾರ ಧಾಮಗಳ ಸಂಸ್ಥೆ , ಬೆಂಗಳೂರು ಇದರ ಅಧ್ಯಕ್ಷರನ್ನಾಗಿ 18 ತಿಂಗಳ ಅವಧಿಗೆ ಅಥವಾ 
ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮನಿರ್ದೇಶನ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ. ರವಿಮೂರ್ತಿ 

ಸರ್ಕಾರದ ಜಂಟಿ ಕಾರ್ಯದರ್ಶಿ, 
P . R . 59 

ಪ್ರವಾಸೋದ್ಯಮ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


